ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ : 
ಸದಸ್ಕರ ಹೆಸರು : 
ಉತ್ತರಿಸುವ ದಿನಾಂಕ 
ಉತ್ತರಿಸುವ ಸಚಿವರು 


ಕರ್ನಾಟಕ ವಿಧಾನ ಪರಿಷತ್ತು 


887 


20-09-2021 


ಶ್ರೀ ನಿರಾಣಿ ಹಣಮಂತ್‌ ರುದ್ರಪ್ಪ (ಪದವೀಧರರ ಕ್ಷೇತ್ರ) 


ಮಾನ್ಯ ಪ್ರಾಥಮಿಕ ಮತ್ತು ಪೌಢ ಶಿಕ್ಷಣ ಹಾಗೂ ಸಕಾಲ ಸಚಿವರು 


ಕೃಮ 
ಪ್ರಶ್ನೆ ಉತರ . 
ಸಂಖ್ಯೆ = 
ಅ) ESP ಪದವಿ ಪೂರ್ವ ಸರ್ಕಾರ ಪದವಿಪೂರ್ವ ಇಕಾಷಗಳ್‌ ಳದ 
ಬ್‌ ಹು 
ಕಾಲೇಜುಗಳಲ್ಲಿ ಹಲವಾರು ವರ್ಷಗಳಿಂದ | ಮೊರು ಶೈಕ್ಷಣಿಕ ವರ್ಷಗಳಲ್ಲಿ ಕಾರ್ಯ 
ಸೇವೆ ಸಲಿಸುತಿರುವ ಅತಿಥಿ ನಿರ್ವಹಿಸುತ್ತಿರುವ ಅತಿಥಿ ಉಪನ್ಯಾಸಕರುಗಳ 
ಉಪನ್ಯಾಸಕರುಗಳ ಸಂಖೆ ಸ ವಿವರ ಈ ಕೆಳಕಂಡಂತಿದೆ: 
ಫೋ TET 772 
[5050 PFI 
30 135 
ಮ್‌ ಇ ಉಪನ್ಯಾಸಕರನ್ನು ಮಾಧ ಉಪನ್ಮಾಸರುಗಳ ಷಾ 
| ಖಾಯಂಗೊಳಿಸಬೇಕೆನ್ನವ ಬೇಡಿಕೆಯು |ಠಶ್ಯಾಲಿಕ ವ್ಯವಸ್ಥೆ ಆಗಿರುತ್ತದೆ. ಅತಿಥಿ 
ಸರ್ಕಾರದ ಗಮನಕ್ಕೆ ಬಂದಿದೆಯೇ; ಉಪನ್ಯಾಸಕರನ್ನು ಖಾಯಂಗೊಳಿಸಲು ಮಾನ್ಯ 
ಹಾಗಿದ್ದಲ್ಲಿ, ಸದರಿ ಅತಿಥಿ ಉಪನ್ಯಾಸಕರನ್ನು | ಸರ್ವೋಚ್ಛ ನ್ಯಾಯಾಲಯದ ಉಮಾದೇವಿ 
ಯರಗನ ಸರ್ಕಾರದ |ಪಕರಣದಲ್ಲಿನ ಆದೇಶದಂತೆ ಅವಕಾಶ 
ಕಮಕ್ಕೆಗೊಳುವುದೇ; ? ಇರುವುದಿಲ್ಲ. ಸರ್ಕಾರಿ ಪದವಿ "ಪೂರ್ವ 
KAS TAM ABE ಕಾಲೇಜುಗಳಲ್ಲಿ ' ಉಪನ್ಯಾಸಕರುಗಳ ಖಾಲಿ 
ಇ) ಇಲ್ಲವಾದಲ್ಲಿ, ಸದರಿ ಅತಿಥಿ ಹುದ್ದೆಗಳನ್ನು ನೇರ ನೇಮಕಾತಿ ಮೂಲಕ ಆಗಾಗ್ಗೆ 
ಉಪನ್ಯಾಸಕರುಗಳಿಗೆ “ಸೇವಾ ಭದ್ರತೆ" | ಭರ್ತಿ ಮಾಡಲಾಗುತ್ತಿದ್ದು, ಪ್ರಸ್ತುತ ಕಾರ್ಯ 
ಯನ್ನಾದರೂ ಒದಗಿಸಲು ಮುಂದಾಗುವುದೇ; | ನಿರ್ವಹಿಸುತ್ತಿರುವ ಅತಿಥಿ ಉಪನ್ಯಾಸಕರುಗಳು 
ಕೂಡ ನೇರ ನೇಮಕಾತಿ ಮೂಲಕ 
ಆಯ್ಕೆಗೊಳ್ಳಲು ಅವಕಾಶವಿರುತ್ತದೆ. 
ಈ) ಸದರಿ ಅತಿಥಿ ಉಪನ್ಯಾಸಕರುಗಳ ಸರ್ಕಾರಿ ಪದವಿ ಪೂರ್ವ ಕಾಲೇಜುಗಳಲ್ಲಿ 
ಗೌರವಧನವನು ಹೆಚಿಸಬೇಕೆನ್ನುವ | ಕೌರ್ಯ ನಿರ್ವಹಿಸುತ್ತಿರುವ ಅತಿಥಿ 
Ki ಷ 3 


ಬೇಡಿಕೆಯನ್ನು ಸರ್ಕಾರದ ಗಮನಿಸಿದೆಯೇ 
ಹಾಗಿದ್ದಲ್ಲಿ, ಈ ಕುರಿತು ಸರ್ಕಾರ 
ಕೈಗೊಂಡಿರುವ ಕ್ರಮಗಳೇನು? 


ಉಪನ್ಯಾಸಕರುಗಳಿಗೆ ಸರ್ಕಾರದ ಆದೇಶ ಸಂಖ್ಯೆ 
ಇಡಿ 72 ಎಸ್‌ಟಿಬಿ 2016, ದಿನಾಂ೦ಕ:04-07- 
2016ರಲ್ಲಿ ಮಾಹೆಯಾನ ರೂ.7,000/- 
ಗೌರವಧನವನ್ನು ಪಾವತಿಸಲಾಗುತ್ತಿತ್ತು. 
ಸರ್ಕಾರದ ಆದೇಶ ಸಂಖ್ಯೆ ಇಡಿ 79 ಡಿಜಿಡಿ 
2018, ದಿನಾಂಕ:02-07-2018ರಂತೆ ಪ್ರತಿ 
ಮಾಹೆ - ರೂ.39,000/-(ಒಂಭತ್ತು ಸಾವಿರ 
ಮಾತ್ರ)ಗಳ ಗೌರವಧನವನ್ನು ಮಂಜೂರು 
ಮಾಡಲಾಗುತ್ತಿದೆ. ಪ್ರಸ್ತುತ . ಅತಿಥಿ 


[i 


ಉಪನ್ಯಾಸಕರುಗಳ ಗೌರವಧನವನ್ನು 
ರೂ.9,000/- ದಿಂದ ರೂ.12,000/- 
ಹೆಚ್ಚಿಸುವುದಕ್ಕೆ ಸಂಬಂಧಿಸಿದಂತೆ, ಕಡತವು 
ವ್ಯವಹರಣೆಯಲ್ಲಿದ್ದು, ಆರ್ಥಿಕ ಇಲಾಖೆಯ 
ಸಹಮತಿ ಪಡೆದ ನಂತರ 

ಕ್ರಮಕೈಗೊಳ್ಳಲಾಗುವುದು. 

ಸಂಖ್ಯೆ: ಇಡಿ 143 ಡಿಜಿಡಬ್ರ್ಯೂ 2021 
5 C ) 
ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷ 


ಸಚಿವರು ಹಾಗೂ ಸಕಾಲ ಸಚಿವರು 


